ಕರ್ನಾಟಕ ವಿಧಾನ' ಪರಿಷತ್ತು 


.. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


. ಮಾನ್ಯ 


ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
" ಉತ್ತರಿಸುವ ಸಚಿವರು, 


1297 

ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
15-03-2021 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ಕ್‌ 
ಪ್ರಶ್ನ 


ಉತ್ತರ 


| ಚುಚ್ಚುಮದ್ದು ನೀಡಲು ನೋಂದಣಿ ಪ್ರಕ್ರಿಯ 


} ಪಡೆಯಲು ಅರ್ಹರಾಗಿರುವ ನಾಗರೀಕರು 


ದಿನಾಂಕೆ:01-03-2021ರಿಂದ ದೇಶಾದ್ಯಂತ 
ಎರಡನೇ ಹಂತದ ಕೋವಿಡ್‌-19 ವ್ಯಾಕ್ಸಿನ್‌ 


ಕೇಂದ್ರ ಸರ್ಕಾರದ ೦ಊ॥ ನಂಗ ಸಲ್ಲಿ 
ಆರಂಭಗೊಂಡಿದ್ದು, ಈ ರೀತಿ ಚುಚ್ಚುಮದ್ದು 


ಸ್ವಯಂ ನೋಂದಣಿ ಮಾಡಲು 
ಪ್ರಯತ್ನಿಸಿದಾಗ c೦wN Online Portal 
ಅಥವಾ ಆರೋಗ್ಯ ಸೇತು ಅಪ್ಲಿಕೇಷನ್‌ 
ಸರಿಯಾಗಿ ಕಾರ್ಯನಿರ್ವಹಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದಲ್ಲಿ 
ಕೈಗೊಂಡ ಕ್ರಮಗಳೇನು; 


ಹೌದು, ಸರ್ಕಾರದ ಗಮನಕ್ಕೆ ಬಂದಿದೆ. 


ಆರಂಭಿಕ ದಿನಗಳಲ್ಲಿ ೦೦೪ 2.೦ ಅಸುಷ್ಠಾನಗೊಳಿಸಿದಾಗ cow 
ಪೋರ್ಟಲ್‌ನಲ್ಲಿ ಆನ್‌-ಲೈನ್‌ ನೋಂದಣಿ ಮಾಡಲು ಪ್ರಯತ್ನಿಸಿದಾಗ 
ಓಟಿಪಿ ಪಡೆಯುವಲ್ಲಿ ವಿಳಂಬವಾಗುತ್ತಿದ್ದ ಮಾಹಿತಿ, ಸರ್ಕಾರದ ಗಮನಕ್ಕೆ 
ಬಂದಿದ್ದು, ರಾಜ್ಯವು ಭಾರತ ಸರ್ಕಾರಕ್ಕೆ ತಿಳಿಸಿದೆ. ತದನಂತರ 
ಸಮಸ್ಯೆಯು ಪರಿಹರಿಸಲ್ಪಟ್ಟಿದೆ ಹಾಗೂ ಇದನ್ನು 
ಖಚೆತಪಡಿಸಿಕೊಳ್ಳಲಾಗಿದೆ. c೦w 2.೦ ನಲ್ಲಿ ಅರ್ಹ ಫಲಾನುಭವಿಗಳ 
ಆನ್‌-ಲೈನ್‌ ನೋಂದಣಿಗೆ ಕೂಡ ಅವಕಾಶವಿದ್ದು ಆನ್‌-ಲೈನ್‌ 
ನೋಂದಣಿ ಸಾಧ್ಯವಾಗದೇ ಇದ್ದಲ್ಲಿ ' ಆಸ್‌-ಸೈಟ್‌ ಮುಖಾಂತರ 
ನೋಂದಾಯಿಸಿ ಲಸಿಕೆ ಪಡೆಯಲು ಇಚ್ಛಿಸುವ ಅರ್ಹ ಫಲಾನುಭವಿಗಳಿಗೆ 


"ಅವರ ಆಯ್ಕೆಯ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್‌ ಲಸಿಕೆಯನ್ನು 


ನೀಡಲಾಗುತ್ತಿದೆ. 


ತೆಗೆದುಕೊಂಡಿರುವ ಕ್ರಮವೇನು? 


ಇಂತಹ $0೪೩ ದೋಷಗಳ (Gliches) 
ಅನ್ನು ತುರ್ತಾಗಿ: ಸರಿಪಡಿಸದಿದ್ದಲ್ಲಿ, 
ನಾಗರೀಕರಿಗೆ ತುಂಬಾ ಹೊಂದರೆಯಾಗುತ್ತಿದೆ 
ಎಂಬುದು ಸರ್ಕಾರ ಗಮನಿಸಿದೆಯೇ; 


ದೋಷಗಳನ್ನು ಸರಿಪಡಿಸಲು 


ಸರ್ಕಾರದ ಗಮನಕ್ಕೆ ಬಂದಿದೆ. 
5ಂ1we'e ದೋಷಗಳನ್ನು ಸರಿಪಡಿಸಲು ಕೆಳಕಂಡ : ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. 
* ರಾಜ್ಯದಲ್ಲಿ ಯುಎನ್‌.ಡಿ.ಪಿ ಸಂಸ್ಥೆಯು. ಆರೋಗ್ಯ 
ಇಲಾಖೆಯೊಂದಿಗೆ 'ಕೆಲಸ ನಿರ್ವಹಿಸುತ್ತಿದ್ದು ೦೦೪ 2೦ 
ಪಫೋರ್ಟಲ್‌ಗೆ ಸಂಬಂಧಿಸಿದ ತರಬೇತಿ, ತಾಂತ್ರಿಕ ಸಲಹೆ ಮತ್ತು 
ಸಮಸ್ಯೆಯು ಉದ್ಭವಿಸಿದಾಗ ಪರಿಹಾರೋಪಾಯವನ್ನು ನೀಡುತ್ತಿದೆ. 
* ಜಿಲ್ಲಾ ಮಟ್ಟದಲ್ಲಿ ಯು.ಎನ್‌.ಡಿ.ಪಿ ಇಂದ ನಿಯೋಜಿಸಲಾದ 
ವ್ಯಾಕ್ಸಿನ್‌ ಕೋಲ್ಡ್‌ ಚೈನ್‌ ಮ್ಯಾನೇಜರ್‌ಗಳು (೦೦) ಕರ್ತವ್ಯ | 
ನಿರ್ವಹಿಸುತ್ತಿದ್ದಾರೆ. ಇವರುಗಳು ಜಿಲ್ಲಾ ಮಟ್ಟದಲ್ಲಿ cow 2.0 
ಪೋರ್ಟಲ್‌ಗೆ ಸಂಬಂಧಿಸಿದ ತರಬೇತಿ: ತಾಂತ್ರಿಕ ಸಲಹೆ ಮೆತ್ತು ' 
ಸಮಸ್ಯೆಯು ಉದ್ಭವಿಸಿದಾಗ ಪರಿಹಾರೋಪಾಯವನ್ನು 


ನೀಡುತ್ತಿದ್ದಾರೆ. 
*° C೦wN 2.0 ಪೋರ್ಟಲ್‌ಗೆ ಸಂಬಂಧಿಸಿದ 
ದೋಷಗಳನ್ನು (61h) ಪರಿಹರಿಸಲು ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ 
ನಿಯಂತ್ರಣ ಕೊಠಡಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ನುರಿತ ತಾಂತ್ರಿಕ 
ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದು; ಜಿಲ್ಲೆಗಳಲ್ಲಿ ಉದ್ಭವಿಸುವ 
ತಾಂತ್ರಿಕ ತೊಂದರೆಗಳನ್ನು ಪರಿಹರಿಸಲಾಗುತ್ತಿದೆ. 

* ಜಿಲ್ಲಾ ಮಟ್ಟದಲ್ಲಿ ಪರಿಹರಿಸಲು ಸಾಧ್ಯವಾಗದಿದ್ದ ದೋಷಗಳನ್ನು 
ರಾಜ್ಯದ ನಿಯಂತ್ರಣ ಕೊಠಡಿಗೆ ಪರಿಹಾರ 
ಪಡೆಯುತ್ತಿದ್ದಾರೆ. ಈ ಕುರಿತು" ಪ್ರತಿ ದಿನ ಬಳಕೆದಾರರಿಂದ 


ಪಡೆಯಲಾಗುವ $018 ದೋಷಗಳ (6%) ಪ್ರತಿಕ್ರಿಯೆ 


software 


ಸಂಪರ್ಕಿಸಿ 


(೯ಂdಂak) ಗಳನ್ನು ಭಾರತ ಸರ್ಕಾರಕ್ಕೆ ತಕ್ಷಣ ಕಳುಹಿಸಲಾಗುತ್ತಿದೆ 
ಮತ್ತು ಅನುಸರಣೆ ' ಮಾಡಲಾಗುತ್ತಿದೆ ಇಂತಹ 


software 


ದೋಷಗಳನ್ನು ಭಾರತ ಸರ್ಕಾರದ ವತಿಯಿಂದ 
ಸರಿಪಡಿಸಲಾಗುತ್ತಿದೆ. ' 
ಮೊದಲ : ಹಂತದಲ್ಲಿ Cಂd-19 Vaccine | ನಿಜಿ. 
ಚುಚ್ಚುಮದ್ದು ಪಡೆದ ಆರೋಗ್ಯ oo 
೫ ದಿ iy ಕೆ ಇದನ್ನು ಪರಿಹರಿಸಲು ಸರ್ಕಾರ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿದೆ. 
ಸೇನಾನಿಗಳಲ್ಲಿ ಬಹುತೇಕ ಮಂದಿಗೆ . 


ಸೌಮ್ಯವಾಗಿ ಜ್ವರ, ಶೀತ, ಕೆಮ್ಮ ನೆಗಡಿ 
ಮೈಕೈ ನೋವು ಕಾಣಿಸಿಕೊಂಡಿರುವುದು 
ನಿಜವೇ; ಇದನ್ನು ಪರಿಹರಿಸಲು ಸರ್ಕಾರ 
ಕೈಗೊಂಡ ಮುಂಜಾಗ್ರತಾ ಕ್ರಮಗಳೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


1. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಲಸಿಕೆಗಳನ್ನು 
ಮೊದಲ್ಲೊಂಡಂತೆ ಕೋವಿಡ್‌ ಲಸಿಕೆಗಳೂ ಸೇರಿದಂತೆ ಸಾಮಾನ್ಯವಾಗಿ 
ಯಾವುದೇ ಲಸಿಕೆ ಪಡೆದ ನಂತರ ಸೌಮ್ಯ ಜ್ವರ, ಲಸಿಕೆ ಹೆಡದ 
ಜಾಗದಲ್ಲಿ ಸಣ್ಣ ಪ್ರಮಾಣದ ಊತ, ಮೈಕೈನೋವು ಇಂತಹ ಸಣ್ಣ ಪುಟ್ಟ 
ಅಡ್ಡಪರಿಣಾಮಗಳು ಉಂಟಾಗಬಹುದು. : ಇಂತಹ ಅಡ್ಡಪರಿಣಾಮಗಳ 
ಕುರಿತು ಲಸಿಕೆ ಪಡೆದ ಫಲಾನುಭವಿಗೆ ಮೊದಲೇ ಮಾಹಿತಿ 


ನೀಡಲಾಗುತ್ತಿದೆ ಮತ್ತು ಅಂತಹ ಅಡ್ಡಪರಿಣಾಮಗಳು ಉಂಟಾದಾಗ 


| ಪರಿಹಾರೋಪಯಗಳನ್ನು ಸಹ ತಿಳಿಸಲಾಗುತ್ತಿದೆ. 


2 ಲಸಿಕೆ ನೀಡಿದ ನಂತರ 30 ನಿಮಿಷಗಳ ಕಾಲ ಎಲ್ಲಾ 
ಫಲಾನುಭವಿಗಳನ್ನು ಸ್ಥಳದಲ್ಲಿಯೇ ಇರಿಸಿಕೊಂಡು 
ಗಮನಿಸಲಾಗುತ್ತದೆ. 


ಬಲಪಿಕಾ 


3. ಎಲ್ಲಾ ಲಸಿಕಾ ಸ್ಥಳಗಳಲ್ಲಿ ಪ್ಯಾರಸಿಟಮಲ್‌ ಮಾತ್ರೆ ಅನ್ನು. 
ಇರಿಸಲಾಗಿದೆ. ಜ್ವರ, ಮೈಕೈನೋವು ಉಂಟಾದರೆ ಪ್ಯಾರಸಿಟಮಲ್‌ 
ಮಾತ್ರೆ ತೆಗೆದುಕೊಳ್ಳಲು ನೀಡಲಾಗುತ್ತಿದೆ. 


4. ಹೆಚ್ಚಿನ ಮಟ್ಟದ ತೊಂದರೆಯುಂಟಾದಾಗ ಎ.ಇ.ಎಫ್‌.ಐ ಕಿಟ್‌ 


ಮತ್ತು ಅನಾಫಿಲಾಕ್ಸಿಸ್‌ ಕಿಟ್‌ ಬಳಸಿ ತಕ್ಷಣವೇ ತುರ್ತುಪರಿಸ್ಥಿತಿಯನ್ನು 
ನಿರ್ವಹಿಸಿ ವಿಳಂಬ ಮಾಡದೇ ಆಸ್ಪತ್ರೆಗೆ, 
ಸೂಚಿಸಲಾಗುತ್ತಿದೆ. 


ಮೇಲ್ಮಟ್ಟದ 


5 ಲಸಿಕೆ ನೀಡಿದ ನಂತರ ಲಸಿಕಾ" ಸ್ಥಳಗಳಲ್ಲಿ ಕರ್ತವ್ಯ 
ನಿರ್ವಹಿಸುವ ವೈದ್ಯಾಧಿಕಾರಿಗಳ ದೂರವಾಣಿ ಸಂಖ್ಯೆಯನ್ನು ಪ್ರತಿಯೊಬ್ಬ 
ಫಲಾನುಭವಿಗೆ ನೀಡಲಾಗುತ್ತಿದೆ. ಮತ್ತು ಮನೆಗೆ ತೆರಳಿದ ನಂತರ 
ಯಾವುದಾದರೂ ಅಡ್ಡ ಪರಿಣಾಮಗಳು ಉಂಟಾದರೆ ನೀಡಿದ ದೂರವಾಣಿ | 
ಸಂಖ್ಯೆಗೆ ಸಹಾಯವಾಣಿಗೆ ” 
ತಿಳಿಸಲಾಗುತ್ತಿದೆ. 


ಅಥವಾ 104 ಸಂಪರ್ಕಿಸಲು 


6. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಇಎಫಐ ಸಮಿತಿಗಳನ್ನು 


ಅನುಷ್ಠಾನಗೊಳಿಸಲಾಗಿದೆ. ಎಇಎಫ್‌ಐ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಮತ್ತು 


ರಾಜ್ಯ ಮಟ್ಟದಲ್ಲಿ ಇಂತಹ ಎಲ್ಲಾ ಅಡ್ಡಪರಿಣಾಮಗಳ ಪರಿಶೀಲನೆ 


pl] 
ನಡೆಸುತ್ತಿದೆ. 


Covid-19  Vaccine-ಚುಚ್ಚುಮದ್ದು ಪಡೆದ 
ನಾಗರೀಕರಲ್ಲಿ ಒಂದು ವೇಳೆ ಆರೋಗ್ಯದಲ್ಲಿ 
ಚೇತರಿಸಿಕೊಳ್ಳಲಾಗದ ದುಷ್ಪರಿಣಾಮಗಳು 
ಮತ್ತು ಸಾವು-ನೋವುಗಳು ಉಂಟಾದಲ್ಲಿ 
ಇಂತಹ ನೊಂದ ಸಂತ್ರಸ್ಥರಿಗೆ ಪರಿಹಾರ 
ಒದಗಿಸಲು ಸರ್ಕಾರ ಸಾಮೂಹಿಕ ಜೀವ ವಿಮೆ 
ವ್ಯವಸ್ಥೆ ಕಲ್ಬಿಸಿದೆಯೇ; ಅಥವಾ ಸಂಬಂಧಿಸಿದ 
Covid Vaccine ಉತ್ಪಾದಕರೊಂದಿಗೆ ಇಂತಹ 
| ಪ್ರಕರಣಗಳಲ್ಲಿ ಪರಿಹಾರ ನೀಡುವಂತೆ 


ಒಪ್ಪಂದ ಮಾಡಿಕೊಳ್ಳಲಾಗಿದೆಯೇ; ಇಂತಹ 


ಭಾರತ ಸರ್ಕಾರದ ಮಾರ್ಗಸೂಚೆಯಂತೆ, Pಬ-A೪, .೦ಆHತ. ಮತ್ತು 
AB-A ಎಂಪ್ಯಾನಲ್‌ ಆಗಿರುವ ಆರೋಗ್ಯ ಕೇಂದ್ರಗಳನ್ನು ಕೋವಿಡ್‌ -19 
ಲಸಿಕಾ ಕೇಂದ್ರಗಳನ್ನಾಗಿ ಆಯ್ದುಕೊಳ್ಳಲಾಗಿದೆ.  -ಈ ಕೇಂದ್ರಗಳಲ್ಲಿ 
ಲಸಿಕಾಕರಣದ ನಂತರ ಉಂಟಾಗುವ ಅಡ್ಡ ಪರಿಣಾಮಗಳಿಗೆ ಬಿಪಿಎಲ್‌ 
ಕಾರ್ಡ್‌ ಹೊಂದಿರುವ ಫಲಾನುಭವಿಗಳಿಗೆ ಆಯುಷ್ಮಾನ್‌ ಆರೋಗ್ಯ 


ಕರ್ನಾಟಕ ಯೋಜನೆಯಡಿ ಉಚಿತ ಚಿಕಿತ್ಸೆ ನೀಡಲಾಗುವುದು ಮತ್ತು 


ಎಪಿಎಲ್‌ ಕಾರ್ಡ್‌ ಹೊಂದಿರುವ ಫಲಾನುಭವಿಗಳಿಗೆ ಚಿಕಿತ್ಲಾ ವೆಚ್ಚದ 
ಶೇ.30 . ರಷ್ಟನ್ನು ಸರ್ಕಾರ ಭರಿಸುತ್ತದೆ. ಇದನ್ನು ಹೊರತುಪಡಿಸಿ 
ಯಾವುದೇ ಸಾಮೂಹಿಕ ಜೀವ ವಿಮೆ ವ್ಯವಸ್ಥೆ ಅಥವಾ cಂvid-vaccine 


ಸಾವು-ನೋವು ಪ್ರಕರಣಗಳಲ್ಲಿ ಸರ್ಕಾರ | ಉತ್ಪಾದಕರೊಂದಿಗೆ ಪರಿಹಾರ ಕುರಿತ ಒಪ್ಪಂದ ಏರ್ಪಟ್ಟಿರುವುದಿಲ್ಲ. 
ಸಂತ್ರಸ್ಥರಿಗೆ, ಸಂತ್ರಸ್ಥರ ಕುಟುಂಬದ | ಸಾವಿನ ಪ್ರಕರಣಗಳಲ್ಲಿ ನೆರವು ನೀಡುವ ಕುರಿತು ಭಾರತ ಸರ್ಕಾರದಿಂದ 
ನೆರವಿಗಾಗಿ ಕೈಗೊಂಡ ಕ್ರಮಗಳೇನು? | ಯಾವುದೇ ಮಾರ್ಗಸೂಚಿ ಬಂದಿರುವುದಿಲ್ಲ. 
| (ಸಂಪೂರ್ಣ ಮಾಹಿತಿ ಒದಗಿಸುವುದು) 
ಅಕುಕ 39 ಎಸ್‌ಎಂಎಂ 2021 
i ತ್‌ ( ಬ) ಸ ಸ 
ಃ ಡಾ ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


